"2. ಸದಸ್ಯರ ಹೆಸರು 


ಕರ್ನಾಟಕ ವಿಧಾನ ಪರಿಷತ್‌ 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 663 


: ಶ್ರೀ ನಸೀರ್‌ ಅಹ್ಮದ್‌ (ವಿಧಾನ ಸಭೆಯಿಂದ 


ಚುನಾಯಿತರಾದವರು) 


; ಉತ್ತರಿಸುವ ದಿನಾಂಕ 
. ಉತ್ತರಿಸುವ ಸಚಿವರು 


ಕಲಬುರಗಿ ಜಿಲ್ಲೆಯ ಅಫಜಲ್‌ ಪೂರ 
ತಾಲ್ಲೂಕು ಪಂಚಾಯತಿಯ ಕಛೇರಿಯಲ್ಲಿ 
ಕಾರ್ಯನಿರ್ವಹಿಸುತ್ತಿರುವ ಒಟ್ಟು 


ತಾಲ್ಲೂಕು 
ಒ ಸಹಾಯಕ 
(ಗ್ರಾಮೀಣಾಭಿವೃದ್ಧಿ) 
ಕಾರ್ಯನಿರ್ವಹಿಸುತ್ತಿರುವ 
ಮೇಲೆ ಪಿ.ಡಿ.ಒ 
ಇಲ್ಲಿಯವರೆಗೆ 
ದೂರುಗಳು 


nF 
: ಗ್ರಾಮೀಣಾಭಿವೃದ್ಧಿ ಮತ್ತು ಪಂ.ರಾಜ್‌ 


2021 


. ಖಾಯಂ ನೌಕರರ ಸಂಖ್ಯೆ: 11 


. ದಿನಗೂಲಿ ಕ್ಷೇಮಾಭಿವೃದ್ಧಿ ನೌಕರರ 
ಸಂಖ್ಯೆ: 01. 

. ಗುತ್ತಿಗೆ/ಹೊರಗುತ್ತಿಗೆ ನೌಕರರ 
ಸಂಖ್ಯೆ:10. 


ನಿರ್ದೇಶಕರು|ಪಂಚಾಯತಿಯಲ್ಲಿ 
ಆಗಿನಿರ್ದೇಶಕ(ಗ್ರಾಮೀಣ 
ಅಧಿಕಾರಿಯ[ಕಾರ್ಯನಿರ್ವಹಿಸುತ್ತಿರುವ 
ಆದಾಗಿನಿಂದ |ಪಾಟೀಲ್‌ ಇವರು 


ಉದ್ಯೋಗ) 

ಶ್ರೀ ರಮೇಶ 
ಈ ಹಿಂದೆ ಬಂದರವಾಡ 
ಪಂಚಾಯಿತಿಯಲ್ಲಿ 


ಬಲು, 
ಕಾರ್ಯನಿರ್ವಹಿಸುತ್ತಿದ್ದರು. ಆ 
ಗ್ರಾಮ ಪಂಚಾಯಿತಿಯ 
ಎ ಅನುಮತಿ ಇಲ್ಲದೇ ನಿರ್ಮಿಸಿದ 8 
ರಿಂದ 10 ಶೆಡ್‌ ಗಳನ್ನು ತೆರವುಗೊಳಿಸಲು 
ವುದೇ ಕ್ರಮ ಕೈಗೊಳ್ಳದಿರುವ ಆರೋಪದ 
ಶೇಲೆ ಮಾನ್ಯ ಲೋಕಾಯುಕ್ತರ ಕಛೇರಿಯಲ್ಲಿ 
ಪ್ರಕರಣ ದಾಖಲಾಗಿ 
ಕೈಗೊಳ್ಳಲಾಗಿರುತ್ತದೆ. 
ಉಪಲೋಕಾಯುಕ್ತರು ವಿಚಾರಣೆ 
ಸಲ್ಲಿಸಿದ್ದ ವರದಿಯನ್ನು ಆಧರಿಸಿ 
ಸಂಖ್ಯೆ:ಗ್ರಾಅಪ 556 ಗ್ರಾಪಂಕಾ 2016, 
ದಿನಾಂಕ:06.4.2018ರ ಆದೇಶದಲ್ಲಿ 4 
ವಾರ್ಷಿಕ ವೇತನ ಬಡ್ತಿಗಳನ್ನು ತಡೆಹಿಡಿಯುವ 


ಗ್ರಾಅಪ 253 ಕೆ.ಎಸ್‌.ಎಸ್‌ 21(ಇ) 


ದಂಡನೆಯನ್ನು ವಿಧಿಸಿ ಆದೇಶಿಸಲಾಗಿತ್ತು. ಸದರಿ 
ಆದೇಶದ ವಿರುದ್ದ ಮೇಲ್ಕಂಡ ನೌಕರರು 
ಕರ್ನಾಟಕ ಆಡಳಿತ ನ್ಯಾಯ ಮಂಡಳಿ ಕಲಬುರಗಿ 
ಪೀಠದಲ್ಲಿ ಅರ್ಜಿ ಸಂಖ್ಯೆ:6725/2018 ನ್ನು 
ಸಲ್ಲಿಸಿದ್ದು, ಮಾನ್ಯ ಕೆ.ಎ.ಟಿಯು ಅಂತಿಮ 
ಆದೇಶದಲ್ಲಿ ದಂಡನೆಯನ್ನು 
ರದ್ದುಪಡಿಸಿರುತ್ತದೆ. 


ಶ್ರೀ ರಮೇಶ ಪಾಟೀಲ್‌ , ಪಂ.ಅ.ಅ ಇವರು 
ಜೇಷ್ಠತೆಯಲ್ಲಿ ಹಿರಿತನ ಹೊಂದಿದ್ದರಿಂದ 
ಸದರಿಯವರಿಗೆ ಸಹಾಯಕ ನಿರ್ದೇಶಕ(ಗ್ರಾಮೀಣ 
ಉದ್ಯೋಗ) ಹುದ್ದೆಗೆ ಮುಂಬಡ್ತಿ ನೀಡುವ 
ಕುರಿತು ದಿನಾಂಕ:24.6.2021 ರಂದು ನಡೆದ 
ಲಾಖಾ ಮುಂಬಡ್ತಿ ಸಮಿತಿ ಸಭೆಯಲ್ಲಿ 
ಸದರಿಯವರು ಮುಂಬಡ್ತಿಗೆ ಅರ್ಹತೆ 
ಹೊಂದಿದ್ದರಿಂದ, ಸಮಿತಿಯ ಶಿಫಾರಸ್ಸಿನ 
ಅನುಸಾರ ಶ್ರೀಯುತರನ್ನು 
ದಿನಾಂಕ:07.7.2021 ರ ಅಧಿಸೂಚನೆಯಲ್ಲಿ 
ಸಹಾಯಕ ನಿರ್ದೇಶಕ (ಗ್ರಾಮೀಣ ಉದ್ಯೋಗ) 
ಹುದ್ದೆಗೆ ಮುಂಬಡ್ತಿ ನೀಡಿ, ತಾಲ್ಲೂಕು 
ಪಂಚಾಯತ್‌ ಅಫಜಲ್‌ ಪೂರ ಇಲ್ಲಿಗೆ ಸ್ಥಳ 
ನಿಯುಕ್ತಿಗೊಳಿಸಲಾಗಿದೆ. 
ಸ್ಯ 
pp pS 
(ಕೆ.ಎಸ್‌ ಹಶ್ವರಪ್ಪ) 


ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚ್ರಾಹೆತ್‌ ರಾಜ್‌ ಸಚಿವರು 


wd 


